ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಬನಶಂಕರಿ 6ನೇ ಹಂತದ 4ನೇ 'ಟಓೆ' ಬ್ಲಾಕ್‌ ಬಡಾವಣೆಯ ಕುಂದುಕೊರತೆಗಳ ಬಗ್ಗೆ 


ಶ್ರೀ ಅ. ದೇವೇಗೌಡ (ಪದವೀಧರರ ಕ್ಲೇತು) :- 
1310 (1467) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿರ್ಮಾಣಗೊಂಡಿರುವ ಬನಶಂಕರಿ 6ನೇ 
ಹಂತದ 4ನೇ 'ಟಿ' ಬ್ಲಾಕ್‌ (ಮುಂದುವರೆದ ಬಡಾವಣೆ)ನಲ್ಲಿ ನಿರ್ಮಿಸಿರುವ ಮನೆಗಳಿಗೆ ಕಾವೇರಿ ನೀರಿನ 
ಪೂರೈಕೆಯನ್ನು ಒದಗಿಸದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಸದರಿ ಬಡಾವಣೆಗೆ ಇದುವರೆವಿಗೂ ಕಾವೇರಿ ನೀರಿನ ಪೂರೈಕೆಯನ್ನು ಒದಗಿಸದಿರುವುದಕ್ಕೆ 
ಕಾರಣವೇನು; 


(ಇ) ಇಲ್ಲಿನ ನಾಗರಿಕರು ಕುಡಿಯುವ ನೀರಿನ ಅಭಾವವನ್ನು ಎದುರಿಸುತ್ತಿದ್ದು, ಇನ್ನೆಷ್ಟು ದಿನಗಳಲ್ಲಿ 
ಕಾವೇರಿ ನೀರಿನ ಪೂರೈಕೆಯನ್ನು ಒದಗಿಸಲಾಗುವುದು ; 


(ಈ) ಸದರಿ ಬಡಾವಣೆಯಲ್ಲಿನ ಮನೆಗಳಿಗೆ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಉ) ಇದುವರೆವಿಗೂ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸದಿರುವುದಕ್ಕೆ ಕಾರಣವೇನು; 


(ಊ) ಇನ್ನೆಷ್ಟು ದಿನಗಳಲ್ಲಿ ಒಳಚರಂಡಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು; 


(ಯ) ಸದರಿ ಬಡಾವಣೆಯಲ್ಲಿನ ಖಾಸಗಿ ಸಂಸ್ಥೆಯವರ ಬಹುಮಹಡಿ ಕಟ್ಟಿಡಗಳಿಗೆ ಒಳಚರಂಡಿ 
ವ್ಯವಸ್ಥೆಯನ್ನು ಕಲ್ಪಿಸಲು ಸದರಿ ಬ್ಲಾಕ್‌ನಲ್ಲಿನ ರಸ್ಟೆಯನ್ನು ಉಪಯೋಗಿಸಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಎ) ಈ ರೀತಿ ಕ್ರಮ ಕೈಗೊಳ್ಳಲು ಸಂಬಂಧಿಸಿದ ಇಲಾಖೆಯಿಂದ ಅನುಮತಿಯನ್ನು ಪಡೆಯಲಾಗಿದೆಯೇ; 
ಪಡೆಯದಿದ್ದಲ್ಲಿ ತಪ್ಪಿತಸ್ನರ ವಿರುದ್ದ ಕ್ರಮ ಕೈಗೊಂಡಿರುವ ಬಗ್ಗೆ ಸಂಪೂರ್ಣ ವಿವರವನ್ನು 
ಒದಗಿಸುವುದು; 


(ಹು) ಸದರಿ ರಸ್ತೆಯನ್ನು ಇದುವರೆವಿಗೂ ಡಾಂ೦ಬರೀಕರಣಗೊಳಸದಿರಲು ಕಾರಣವೇನು; 


(ಐ) ಬಡಾವಣೆಯಲ್ಲಿನ ರಸ್ತೆಗಳನ್ನು ಡಾಂಬರೀಕರಣಗೊಳಿಸಲು ಸರ್ಕಾರ ಕ್ರಮ ಕೈಗೊಳ್ಳವುದೇ ; 


(ಒ) ಸದರಿ ರಸ್ತೆಯಲ್ಲಿ ಒಳಚರಂಡಿ ಪೈಪ್‌ಗಳನ್ನು ಅಳವಡಿಸುವ ಸಲುವಾಗಿ ರಸ್ತೆಯನ್ನು ಅಗೆದಾಗ 
ಬಂದಂತಹ ಕಲ್ಲು ಮಣ್ಣಿನ ತ್ಯಾಜ್ಯವನ್ನು ಅದೇ ರಸ್ತೆಯಲ್ಲಿನ ಖಾಲಿ ನಿವೇಶನಗಳಲ್ಲಿ ತುಂಬಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಓ) ಇದರಿಂದ ಅಲ್ಲಿನ ನಾಗರಿಕರು ತು೦ಬಾ ತೊಂರೆಯನ್ನು ಅನುಭವಿಸುತ್ತಿದ್ದು, ಸರ್ಕಾರ ಅಲ್ಲಿನ 
ತ್ಯಾಜವನ್ನು ಬೇರೆಡೆಗೆ ಸ್ಲಳಾಂತರಿಸಲು ಕ್ರಮ ಕೈಗೊಳ್ಳುವುದೇ ? 


